ಕರ್ನಾಟಿಕ ವಿಧಾನ ಪರಿಷತ್ತು | 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 218. | 
2: ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 
3  ಉತ್ತರಿಸುವದಿನಾಂಕ 19-07-2019 : 
4 ಉತ್ತರಿಸುವವರು ಉಪ ಮುಖ್ಯಮಂತಿಗಳು 
1 ಶ್ರ.ಸಂ. » ಪುಶ್ನೆ ಉತ್ತರ 


ಅ) 


2013-14 ರಿಂದ 2016-17ರ ಅವಧಿ 
ಯಲ್ಲಿ ಬೃಹತ್‌ ಬೆಂಗಳೊರು ಮಹಾ 
ನಗರ ಪಾಲಿಕೆಯು ಸಂಗ್ರಹಿಸಿದ ಆಸ್ತಿ 
ತೆರಿಗೆಯ ಮೊತ್ತವೆಷ್ಟು; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ 
ವ್ಯಾಪ್ತಿಯಲ್ಲಿ 2013-14 ರಿಂದ 2016-17ರ 
ಅವಧಿಯಲ್ಲಿ ಈ ಕೆಳಕಂಡಂತೆ ಆಸ್ತಿ ತೆರಿಗೆ 
ಸಂ೦ಗ್ರಹಿಸಲಾಗಿರುತ್ತದೆ. 


[ ಸಂಗ್ರಹಿಸಲಾಗಿರುವ” 
ಆಸ್ತಿ ತೆರಿಗೆ . 
(ರೂ.ಹೋಟಿಗಳಲ್ಲಿ) 


1323.18 


ವರ್ಷ . 


2013-14 


2014-15 1810.15 


2015-16 1960.19 


1997.27 


2016-17 


ಆ) 


ತೆರಿಗೆಯ 


2013-14 ರಿಂದ 2016-176 ಅವಧಿ 
ಯಲ್ಲಿ ಬೃಹತ್‌ ಚಿಂಗಳೂರು ಮಹಾ 
ನಗರ ಪಾಲಿಕೆಯು ಆಸ್ತಿ ತೆರಿಗೆಯ 
ಮೇಲಿ ಯಾವ ಯಾವ ಸೆಸ್‌ಗಳನ್ನು 
ಹೆಚ್ಚುವರಿ ' ತೆರಿಗೆಯ ರೂಪದಲ್ಲಿ 
ಹಾಕಲಾಗಿತ್ತು; ಈ ಸೆಸ್‌ ಹೆಚ್ಚುವರಿ 
ಪ್ರಮಾಣವೆಷ್ಟು; ಈ 
ಹೆಚ್ಚುವರಿ ತೆರಿಗೆಯನ್ನು ಯಾವ: 
ಕಾರಣಕ್ಕಾಗಿ ಬಳಸಬೇಕಾಗಿತ್ತು; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಸಂಗ್ರಹಿಸಲಾಗುತ್ತಿರುವ ಆಸ್ತಿ 
ತೆರಿಗೆ ಜೊತೆಯಲ್ಲಿ ಆರೋಗ್ಯ, ಭಿಕ್ಲುಕರ, 
ಗ್ರಂಥಾಲಯ  ಉಪಕರವನ್ನು ಸಂಗ್ರಹಿಸ 
ಲಾಗುತ್ತಿದೆ. ಈ : ರೀತಿ ಸಂಗ್ರಹಿಸಲಾದ | 
ಆರೋಗ್ಯ, ಭಿಕ್ನುಕರ, ಗುಂಥಾಲಯ ಉಪಕರ 
ವನ್ನು ಸಂಬಂಧಪಟ್ಟ ಇಲಾಖೆ ವರ್ಗಾಯಿಸ 
ಬೇಕಾಗಿರುತ್ತದೆ. 


ಇ) 


ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯು 2013-14 ರಿಂದ 2016-17ರ 
ಅವಧಿಯಲ್ಲಿ. ಆಸ್ತಿ ತೆರಿಗೆಯ ನಗರ 
ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸುವ 
ನಿಟ್ಟಿನಲ್ಲಿ ವಿಧಿಸಿರುವ ಹೆಚ್ಚುವರಿ 
ತೆರಿಗೆಯೇತರ (ಸೆಸ್‌ ಪ್ರಮಾಣವೆಷ್ಟು; 
ಈ ಮೂಲಕ ಸಂಗ್ರಹಿಸಲಾದ ತೆರಿಗೆಯ 
ಮೊತ್ತವೆಷ್ಟು; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿ ಯಲ್ಲಿ ನಗರ ಭೂಸಾರಿಗೆ ಉಪಕರವನ್ನು 
ಸಂಗ್ರಹಿಸುತ್ತಿ ತರುವುದಿಲ್ಲ. 


ಬ -2- 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ನಗರ ಭೂಸಾರಿಗೆ ಉಪಕರವನ್ನು 
ಸಂಗ್ಲಹಿಸುವ ಸಂಬಂಧ ತೆರಿಗೆ ಮತ್ತು ಆರ್ಥಿಕ 
ಸ್ಥಾಯಿ ಸಮಿತಿ ಹಾಗೂ ನಗರ ಪಾಲಿಕೆ ಸಭೆಯ 
ಮುಂದೆ ಟಪ್ಮಣಿ ಮಂಡಿಸಲು: | 


ಈ |ಈ- ಹೆಚ್ಚುವರಿ ತೆರಿಗೆಯನ್ನು 
ಸಂಗ್ರಹಿಸಿಲ್ಲವೆಂದಾದಲ್ಲಿ - ಅದಕ್ಕೆ 
ಕಾರಣಗಳೇನು; ಯಾವ ಅಧಿಕಾರಿ 
ಯನ್ನು ಜವಾಬ್ದಾರರನ್ನಾಗಿಸಲಾಗಿದೆ; 
ಈ ತೆರಿಗೆ ಸಷ್ಟವನ್ನು ಸಂಬಂದಿಸಿದ 
ಅಧಿಕಾರಿಯಿಂದ ವಸೂಲಿ ಮಾಡಲು 
ತೆಗೆದುಕೊಂಡ ಕ್ರಮಗಳೇನು? 


\ 
-.} 


ಶಿರಿನ್‌ 


ಸೆ೦ಖ್ಯೆ: ನಅಇ 62 ಎಂಎನ್‌ಯು 2019 BS 
ಫೀ ಇಂಡ 
| A Cu ’ ೦ತ್ರಿಗಳು ೫ 


ಉಪ ಮುಖ 


